ಲಿಖಿತ ಮೂಲಕ ಉತರಿಸುವ ಪುಶ್ನೆ 


ಕರ್ನಾಟಕ ವಿಧಾನ ಪರಿಷತ್ತು 
ನೂರ ನಲವತ್ತಮೂರನೆಯ ಅಧಿವೇಶನ 
ಶುಕ್ರವಾರ, ದಿನಾಂಕ:05 ನೇ ಫೆಬ್ರವರಿ, 2021 


ರಾಜ್ಯದಲ್ಲಿ ಮಾರಣಾಂತಿಕ ಕಾಯಿಲೆಗೆ ತುತ್ತಾದ ಪಶುಗಳ ಬಗ್ಗೆ 
ಶ್ರೀ ಹೆಚ್‌. ಎಂ. ರಮೇಶ ಗೌಡ(ವಿಧಾನಸಭೆಯಿಂದ ಚುನಾಯಿತರಾದವರು) - 
460 (534) ಮಾನ್ಯ ಪಂಶುಸಂಗೋಪನೆ ಸಚಿವರು ಈ ವಿಷಯಗಳನ್ನು ದಯವಿಟ್ಟು ತಿಳಿಸುವರೆ - 


(ಅ) ರಾಜ್ಯದಲ್ಲಿ 2019 ರಿಂದ 2020 ಡಿಸೆಂಬರ್‌ ವರೆಗೆ ಮಾರಣಾಂತಿಕ ಕಾಯಿಲೆಗಳಿಗೆ ತುತ್ತಾದ ಪಶುಗಳ ಬಗ್ಗೆ 
ಮಾಹಿತಿ ಇದ್ದಲ್ಲಿ, ಯಾವ ಯಾವ ಕಾಯಿಲೆಗೆ ಎಷ್ಟೆಷ್ಟು ಪಶುಗಳು ಬಲಿಯಾಗಿವೆ; (ವಲಯವಾರು ಮಾಹಿತಿ 
ನೀಡುವುದು) 


(ಆ) ಪಶುಗಳ ಮಾರಣಾಂತಿಕ ಕಾಯಿಲೆಗೆ ಬಲಿಯಾಗುವುದನ್ನು ತಡೆಗಟ್ಟಿಲು ಸರ್ಕಾರ ಕೈಗೊಂಡ ಕ್ರಮಗಳು, 
ಯೋಜನೆಗಳು ಯಾವುವು? (ವಿವರವನ್ನು ಒದಗಿಸುವುದು) 


